ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1200 (1487) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕಾ೦ತ್‌ರಾಜು (ಬಿಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತ) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ವಸತಿ ಸಚಿವರು 


ವಿಷಯ: ರಾಜೀವ್‌ಗಾಂಧಿ ವಸತಿ ನಿಗಮದ ಬಗ್ಗೆ 


(ಅ) ರಾಜೀವ್‌ಗಾಂಧಿ ವಸತಿ ನಿಗಮ ನಿಯಮಿತವನ್ನು ಯಾವಾಗ ಸ್ಥಾಪಿಸಲಾಯಿತು ; ಇದರ 
ದೇಯೋದ್ದೇಶಗಳೇನು; ಇದರ ಕೇಂದ್ರ ಕಛೇರಿ ಎಲ್ಲಿದೆ; (ಮಾಹಿತಿ ಒದಗಿಸುವುದು) 


(ಆ) ಈ ನಿಗಮಕ್ಕೆ 2019-20 ಮತ್ತು 2020-21ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ 
ಸರ್ಕಾರದಿಂದ ಹಾಗೂ ಇತರೆ ಕಡೆಗಳಿಂದ ಎಷ್ಟು ಹಣ ಬಿಡುಗಡೆಯಾಗೆದೆ ; (ವರ್ಷವಾರು 
ವಿವರವಾದ ಮಾಹಿತಿ ಒದಗಿಸುವುದು) 


(ಇ) ಈ ಹಣವನ್ನು ಯಾವ ಯಾವ ಕಾಮಗಾರಿ/ಉದ್ದೇಶಗಳಿಗೆ ಬಳಸಲಾಗಿದೆ; 
(ವಿವರಿಸುವುದು) 


(ಈ) ರಾಜ್ಯದ ವಿವಿಧ ಕಡೆಗಳಲ್ಲಿ ಈ ನಿಗಮಕ್ಕೆ ಇಲ್ಲಿಯವರೆಗೆ ಸರ್ಕಾರದಿಂದ ಮತ್ತು ಇತರೆ 
ಕಡೆಗಳಿಂದ ಎಷ್ಟು ಜಮೀನನ್ನು ಯಾವ ಉದ್ದೇಶಿಗಳಿಗಾಗಿ ನೀಡಲಾಗಿದೆ ; (ವರ್ಷವಾರು, 
ಜಿಲ್ಲಾವಾರು, ಮಾಹಿತಿ ನೀಡುವುದು) 


(ಉ) ಸದರಿ ಜಮೀನುಗಳಲ್ಲಿ ನಿಗಮವು ಇಲ್ಲಿಯವರೆಗೆ ಎಷ್ಟು ಬಡಾವಣೆಗಳನ್ನು ನಿರ್ಮಾಣ 
ಮಾಡಿರುತ್ತದೆ? (ವಿವರವಾದ ಮಾಹಿತಿ ನೀಡುವುದು) 


